ತರ್ನಾಟಿಕ ವಿಧಾನ ಪರಿಷತ್ತು 


1 ಮಾನ್ಯ ಸದಸ್ಯರ ಹೆಸರು 


: ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ 


(ಪದವೀಧರರ ಕ್ಲೇತು)' 


2 ಚುಕ್ಕಿ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ -278 
ಉತ್ತರಿಸಬೇಕಾದ ದಿನಾಂಕ : 17-02-2022 
4 ಉತ್ತರಿಸಬೇಕಾದವರು : ಕಾರ್ಮಿಕ ಸಚಿವರು 


ಕ್ರ. 


ಸಂ. 


ಪುಶ್ನೆ 


ಉತ್ತರ 


(ಅ) 


ವಿಜಯಪುರ, ಬಾಗಲಕೋಟೆ, ಬೆಳಗಾವಿ 
ಜಿಲ್ಲೆಗಳಲ್ಲಿ ಮಂಜೂರಾದ ಒಟ್ಟು 
ಇ.ಎಸ್‌.ಐ. ಆಸ್ಪತ್ರೆಗಳ ಸಂಖ್ಯೆ ಎಷ್ಟು; 
(ತಾಲ್ಲೂಕುವಾರು ವಿವರ ನೀಡುವುದು) 


ಬೆಳಗಾವಿ ನಗರದಲ್ಲಿ 50 ಹಾಸಿಗೆ ಸಾಮರ್ಥ್ಯದ 
ಒಂಡು ಇ.ಎಸ್‌.ಐ ಆಸ್ಪತ್ರೆ ಹಾಗೂ ಬೆಳಗಾವಿ 
ಜಿಲ್ಲೆಯಲ್ಲಿ 08 ಇ.ಎಸ್‌.ಐ ಚಿಕಿತ್ಸಾಲಯಗಳು, 
ಬಾಗಲಕೋಟಿ ಜಿಲ್ಲೆಯಲ್ಲಿ 02 ಇ.ಎಸ್‌.ಐ 
ಚಿಕಿತ್ಸಾಲಯಗಳು ಹಾಗೂ ವಿಜಯಪುರ 
ಜಿಲ್ಲೆಯಲ್ಲಿ 01 ಇ.ಎಸ್‌.ಐ ಚಿಕಿತ್ತಾಲಯ; 
ಕರ್ತವ್ಯ ನಿರ್ವಹಿಸುತಿವೆ. . 


(ಆ) 


ಈ ಇ.ಎಸ್‌.ಐ ಆಸ್ಪತ್ರೆಗಳಲ್ಲಿ 
ಮಂಜೂರಾದ ಸಿಬ್ಬಂದಿಗಳ ಸಂಖ್ಯೆ 
ಎಷ್ಟು: ಆ ಹೈಕಿ ಖಾಲಿಯಿರುವ 
ಹುದ್ದೆಗಳೆಷ್ಟು: 


ಅನುಬಂಧದಲ್ಲಿ ಲಗತ್ತಿಸಿದೆ. 


(ಇ) 


ಪ್ರಸ್ತುತ ಇ.ಎಸ್‌.ಐ ಆಸ್ಪತ್ರೆಗಳಲ್ಲಿ 
ಖಾಲಿಯಿರುವ ಹುದ್ದೆಗಳನ್ನು ಯಾವ 
ಕಾಲಮಿತಿಯಲ್ಲಿ ಭರ್ತಿ 
| ಮಾಡಲಾಗುವುದು: 


ಇಲಾಖೆಯಲ್ಲಿ ಖಾಲಿಯುರುವ ಹುದ್ಮಗಳನ್ನು |: 
ಭರ್ತಿಮಾಡಲು ಕರ್ನಾಟಿಕ ಲೋಕ ಸೇವಾ; 
ಆಯೋಗಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. 


(ಈ) 


ಇಎಸ್‌ಐ. ಆಸ್ಪತ್ರೆಗಳನ್ನು 
ಉನ್ನತೀಕರಿಸುವ ಯೋಜನೆ ಸರ್ಕಾರದ 
ಮುಂದಿದೆಯೇ? (ಹಾಗಿದ್ದಲ್ಲಿ, 
ಯೋಜನೆಯ ಕುರಿತು ಮಾಹಿತಿ 


ಇ.ಎಸ್‌.ಐ ಆಸ್ಪತೆ, ದಾವಣಗೆರೆ ಮತ್ತು 
ಹುಬಳ್ಳಿ ಇವುಗಳನ್ನು 50 ಹಾಸಿಗೆ 
ಸಾಮರ್ಥ್ಯದಿಂದ 100 ಹಾಸಿಗೆ ಸಾಮಾರ್ಥ್ಯಕ್ಕೆ 


ನೀಡುವುದು) 


ಕಡತ ಸ೦ಖ್ಯೆ: LD-LS/83/2022 


ಉನ್ನತೀಕರಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ. 


ಕಾರ್ಮಿಕ ಸಚಿ:ವರು 


